ಈ ಕರ್ನಾಟಕೆ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ: 600 
ಸದಸ್ಯರೆಹೆಸರು: ಶ್ರೀಮರಿತಿಬ್ಬೇಗೌಡ 
ಉತ್ತೆರಿಸುವ'ದಿನಾಂಕ: 10-03-2020 
ಉತ್ತೆರಿಸುವವರು: ಪೌರಾಡಳಿತ ಹಾಗೂ ತೋಟಗಾರಿಕೆ ಮತ್ತು ರೇಷ್ಮೆ ಸಚಿವರು 
| ಪ್ರಶ್ನೆಗಳು ಉತ್ತರ |] 


ಅ | ರಾಜ್ಯದಲ್ಲಿ ರೇಷ್ಮೆ ಬೆಳೆ ಅಭಿವೃದ್ಧಿಗೆ ರೇಷ್ಮೆ ಇಲಾಖೆಯಿಂದ ರೇಷ್ಮೆ ಬೆಳೆ ಅಭಿವೃದ್ದಿಗಾಗಿ ಈ ಕೆಳಕಂಡ ಯೋಜನೆಗಳನ್ನು 
ರೂಪಿಸಿರುವ  ಯೋಜನೆಗಳೇನು;(ವಿವರ | ಡೂ ಪಿಸಲಾಗಿರುತ್ತದೆ. 
Be 1. ಸುಧಾರಿತ ಹಿಪ್ಪುನೇರಳೆ ತೋಟ ಬೆಳೆಯಲು, ನರ್ಸರಿ ಬೆಳೆಸಲು ಸಹಾಯಧನ 
ಹಾಗೂ ತಾಂತ್ರಿಕ ಮಾಹಿತಿ ಒದಗಿಸಲಾಗುತ್ತಿದೆ. 
2. ಹಿಪ್ಪುನೇರಳೆ ತೋಟಕ್ಕೆ ಟ್ರಂಚಿಂಗ್‌ - ಮಲ್ಪಿಂಗ್‌ ಮಾಡಲು ಸಹಾಯಧನ ಹಾಗೂ 
ತಾಂತ್ರಿಕೆ ಮಾಹಿತಿ. 
3. ಹಿಪ್ಪುನೇರಳೆ ತೋಟಕ್ಕೆ ಹನಿ: ನೀರಾವಿ ಅಳವಡಿಕೆಗೆ ಶೇ.೨೦ರಷ್ಟು ಸಹಾಯಧನ. 
4. ಹಿಪ್ಪುನೇರಳೆ ತೋಟದ ಮಣ್ಣಿನ ಫೆಲವತ್ತತೆಗಾಗಿ ಜೈವಿಕಗೊಬ್ಬರ ಬಳಕೆ, 
ಹಿಪ್ಪುನೇರಳೆ ಸೊಪ್ಪಿನ ಇಳುವರಿ ಹಾಗೂ ಗುಣಮಟ್ಟ ಹೆಚ್ಚಿಸುವ: ಸಲುವಾಗಿ: ಸಸ್ಯ 
ಸಂವರ್ಧಕ ಹಾಗೂ ಬೇರು ಕೊಳೆ ನಿಯಂತ್ರಣಕ್ಕಾಗಿ ಸಹಾಯಧನ. 
. ಹಿಪ್ಪುನೇರಳೆ ಮರ ಕೃಷಿ ಪದ್ಧತಿ ಉತ್ತೇಜನಕ್ಕಾಗಿ ಸಹಾಯಧನ: 
. ರೇಷ್ಮೆ ಹುಳು ಸಾಕಾಣಿಕೆ ಮನೆ/ಮೌಂಟಿಂಗ್‌ ಹಾಲ್‌ ನಿರ್ಮಾಣಕ್ಕೆ ಸಹಾಯಧನ. 
7. ಸೋಂಕು ನಿವಾರಕಗಳ ಪೂರೈಕೆ ಮತ್ತು ಸಲಕರಣೆಗಳಿಗೆ ಸಹಾಯಧನ ಹಾಗೂ 
ತಾಂತ್ರಿಕ ಮಾಹಿತಿ. KE 
8. ರೋಟರಿ ಚಂದ್ರಿಕೆಗಳ ಖರೀದಿಗೆ ಸಹಾಯಧನ 
೨. ದ್ವಿತಳಿ ಜಾಕಿ ವೆಚ್ಚಕ್ಕೆ ಸಹಾಯಧನ. 
10. ಚಾಕಿ ಸಾಕಾಣಿಕಾ ಕೇಂದ್ರದ ಸ್ಥಾಪನೆಗೆ / ಸಲಕರಣೆಗಳಿಗೆ ಸಹಾಯಧನ. 
1. ನೂತನ ತಾಂತ್ರಿಕತೆಗಳ ಅಳವಡಿಕೆಗೆ ರೈತರಿಗೆ ತರಬೇತಿ ಮತ್ತು ಕಾರ್ಯಾಗಾರ. 
12. ರೇಷ್ಮೆ ಗೂಡಿನ ಧಾರಣೆ ಕುಸಿತ ಸಂದರ್ಭದಲ್ಲಿ: ರೇಷ್ಮೆ ಬೆಳೆಗಾರರಿಗೆ ರಕ್ಷಣಾತ್ಮಕ 
ದರ-ನೀಡಲಾಗುತ್ತಿದೆ. 
13. ದ್ವಿತಳಿ ಬಿತ್ತನೆ ಬೆಳೆಗಾರರು ಹಾಗೂ ಮೈಸೊರು ಬಿತ್ತನೆ ಬೆಳೆಗಾರರು ಬೆಳೆಯುವ: 
ಬಿತ್ರನೆ.ಗೊಡಿಗೆ ಪ್ರೋತ್ಸಾಹಧನ / ಬೋನಸ್‌ ನೀಡಲಾಗುತ್ತಿದೆ. 
14. ರೇಷ್ಮೆ ಬಿತ್ತನೆ ಬೆಳೆಗಾರರಿಗೆ ಉತ್ಪಾದಕೆತೆ ಮತ್ತು. ಗುಣಮಟ್ಟ ಆಧರಿಸಿ ಬಿತ್ತನೆ 
ಗೂಡಿಗೆ ಪ್ರೋತ್ಲಾಹಥಧನ ನೀಡಲಾಗುತ್ತಿದೆ. 
15. ಉತ್ತರ ಕರ್ನಾಟಕೆ ಜಿಲ್ಲೆಗಳಲ್ಲಿ ಉತ್ಪಾದಿಸುವ ದ್ವಿತಳಿ ರೇಷ್ಮೆ ಗೂಡಿಗೆ ಕೆ.ಜಿ.ಗೆ 
ರೂ0/-ರೆಂತೆ ಸಾಗಾಣಿಕೆ ವೆಚ್ಚ. 


ನಾಗಾ 
m mM 


ಆ [ರಾಜ್ಯದಲ್ಲಿ ಉತ್ಪಾದಿಸುತ್ತಿರುವ ರೇಷ್ಮೆ ಕಪ ಮೈಸೊರು ತಳಿ, be: ದ್ವಿತಳಿ, ಮಿಶ್ರತಳಿ ಹಾಗೂ ದ್ವಿತಳಿ ಸಂಕರಣ ತಳಿಗಳ 
ಈಠಿಗಳಾವುವು; ರೇಷ್ಮೆ ಗೂಡನ್ನು ಉತ್ಪಾದಿಸಲಾಗುತ್ತದೆ. 


ಇ | ಯಾವ ಯಾವ ಜಿಲ್ಲೆಗಳಲ್ಲಿ: ಯಾವ ಯಾವ | ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲಿ ವಿವಿಧ ತಳಿಗಳ ರೇಷ್ಮೆ ಗೂಡುಗಳ ಉತ್ಪಾದನೆ 
ತೆಳಿಗಳನ್ನು ಯಾವ ಪ್ರಮಾಣ ದಲ್ಲಿ ಮಾಡಲಾಗುತ್ತಿದ್ದು, ಜನವರೆ-2020ರ ಅಂತ್ಯಕ್ಕೆ ಜಿಲ್ಲಾವಾರು ಉತ್ಪಾದಿಸಲಾಗಿರುವ 
ಉತ್ಪಾದಿಸಲಾಗುತಿದೆ; ವಿವರಗಳನ್ನು ಅನುಬಂಧದಲ್ಲಿ ನೀಡಿದೆ. 


ಈ ರೇಷ್ಮೆ ಬೆಳೆಗಾರರಿಗೆ ಸರ್ಕಾರದಿಂದ 
ಉಚಿತ ಹಾಗೂ ರಿಯಾಯಿತಿ 
ಸೌಲಭ್ಯಗಳನ್ನು ನೀಡಲಾಗುತ್ತಿದೆಯೆ; 


| 


ಹೌದು, 


ಉ | ಹಾಗಾದಲ್ಲಿ ನೀಡಲಾಗುತ್ತಿರುವ ಸೆ ಸೌಲಭ್ಯಗಳ ಮೈಸೂರು ಬಿತ್ತನೆ, ದ್ವಿತಳಿ ಬಿತನೆ ಹಾಗೂ ಸಂಕರಣ ಗೂಡು ಉತ್ಪಾದನೆಗಾಗಿ 


ವಿವರಗಳನ್ನು ನೀಡುವುದು, 


ಸೋಂಕು: ನಿವಾರಕಗಳು, ಹಾಸಿಗೆ ಸೋಂಕುನಿವಾರಕಗಳು, ಸಸ್ಯ ಸಂವರ್ಧಕಗಳು 
ಮತ್ತು ಉಜಿ ಬಲೆಗಳನ್ನು ಅನುದಾನ ಲಭ್ಯತೆಯನುಸಾರ ರೇಡ್ಮ ಬೆಳೆಗಾರರಿಗೆ 
ಉಚಿತವಾಗಿ ನೀಡಲಾಗುತಿದೆ. ಹಾಗೂ ಹಿಪ್ಪುನೇರಳೆ Meike ಸ್ಥಾಪನೆ, 
ಪ್ರತ್ಯೇಕ ಹುಳು ಸಾಕಾಣಿಕೆ ಮನೆ, ಪ್ರತ್ಯೇಕ ಮೌಂಟಿಂಗ್‌ ಹಾಲ್‌ ಹಾಗೂ ಹುಳು 
ಸಾಕಾಣಿಕಾ ಸಲಕರಣೆಗಳ ಖರೀದಿಗಾಗಿ knee ಸೌಲಭ್ಯಗಳನ್ನು ಎಲ್ಲಾ ರೇಷೆ 
ಬೆಳೆಗಾರರಿಗೆ ನೀಡಲಾಗುತ್ತಿದೆ. 


(2 


ಮಾರುಕಟ್ಟೆಯಲ್ಲಿ ರೇಷ್ಮೆ ಗೂಡಿಗೆ ಬೆಲೆ 
ಕುಸಿತವಾದಾಗ” ಸರ್ಕಾರ ಪ್ರೋತ್ಸಾಹಧನ 
ನೀಡಲು ಖಾಯಂ ಯೋಜನೆಯನ್ನು 
ರೂಪಿಸಿದೆಯೇ? (ವಿವರ. ನೀಡುವುದು) 


| 


ರೇಷ್ಮೆ ಗೂಡಿಗೆ ಬೆಲೆ ಕುಸಿತವಾದಾಗ ಸರ್ಕಾರದಿಂದ ಪ್ರೋತ್ಸಾಹಧನ ನೀಡುವ 
ಖಾಯಂ" ಯೋಜನೆ ಇರುವುದಿಲ್ಲ. ಆದರೆ ರೇಷ್ಮೆ ಗೂಡಿನ ಧಾರಣೆಯು 
ಕುಸಿತಗೊಂಡಾಗ ಪ್ರೋತ್ಸಾ ಹಧನವನ್ನು ರಕ್ಷಣಾತ್ಠಕ ದರವಾಗಿ ನೀಡುವ 
ಕಾರ್ಯಕ್ರಮ ಜಾರಿಯಲ್ಲಿದೆ. ಹಾಗೂ ದ್ವಿತಳಿ ರೇಷ್ಮೆ ಗೂಡಿನ ದರ ಪ್ರತಿ ಕೆ.ಜಿ.ಗೆ 
ರೂ.260/- ಹಾಗೂ ಮಿಶ್ರತಳಿ ಗೂಡಿನ ದರ ಪ್ರತಿ ಕೆ.ಜಿ.ಗೆ ರೂ.220/-ಹ್ಕಿಂತ 
ಕಡಿಮೆಯಾದಾಗ ಸರ್ಕಾರ ಆದೇಶ ಸಂಖ್ಯೆ. ತೋಣಇ 15 ರೇಕೃವಿ 2೦18 
ದಿನಾಂಕ:26.07.2018ರಂತೆ ದ್ವಿತಳಿ ಬಿತ್ತನೆ Rabi ಗರಿಷ್ಠ ರೂ.50/- ಹಾಗೂ 
ಮಿಶ್ರತಳಿ ಗೂಡಿಗೆ ಗರಿಷ್ಠ ರೂ.40/- ಮೀರದಂತೆ ರಕ್ಷಣಾತ್ಮಕ ದರ ನೀಡಲು 
ಕ್ರಮವಹಿಸ ಲಾಗುತ್ತಿದೆ. 


ರೇಷ್ಮೆ 32 ರೇಕೃವಿ 2020 


(ಸಾರಠಿಯಣಗೌಡ) 
ಪೌರಾಡಳಿತ ಹಾಗೂ ತೋಟಗಾರಿಕೆ 
ಮತ್ತು ರೇಷ್ಮೆ ಸಚಿವರು 


ಈಕಿ ಪರಿಷತ್‌ ಜ್‌ಪ್ರಶೆ ಪಂ ಕ್ಕೆ ಲಸಬಂಧ' 


ತಳಿವಾರು ರೇಷ್ಮೆ ನೊಡು ಉತ್ಪಾದನಾ ವಿವರ (ಮೆ.ಟನ್‌ಗಳಲ್ಲಿ ) 


(ಜನವರಿ2820ರ ಅಂತ್ಯಕ್ಕಿ) 
ದ್ವಿತಳಿ (ಬಿತ್ತನೆ 
ರ ಮತ್ತತಳಿ | ಹಾಗೊ ಸಂಖಣ [ಮೈಸೂರು ತ] ಒಟ್ಟು 
ಸೇರಿದಂತೆ) 
ಬೆಂಗಳೂರು ಗಾಮಾಂತರ 3057.621 278258 3335.879 
[ 582.247 475.739 1057.986| 
| 9905.039 392671| 10297.710 
223.603 479710| 703.313 
25.301 | 141.754 
7242.307 8310.160 
15495.773 16096.185 
11.263 78.270 
1191.622 2384.777 
155.304 192.206 
0.000 21.480 
0.000 0.850 
pe 0.000 711.866 
PW 
0.000 3.553 
16171.419 17497.911 
| 271811 971.242 
| 0.000 1.971 
25.376 985.448 
20.833 122.159 
1.262 195.725 
0.000 124.053 
0.000 192.781 
0.000 71.306 
6.295 299.601 
28.461 371.465 
1745 108.132 
| 3733 54.913 
10.484 241.687 
5ಡಿ.538 896.837 
0.000 17.922 
0.0೦೦ 562.645 563.645 
| 
pe ಲ್‌ 11004.105 66052. 787} 


| ಸ 563.645| 


